ಟ್ರ್ಯಾಕ್ಟರ್‌ ಖರೀದಿಗಾಗಿ ಸಹಾಯಧನ 
ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು):- 
44 (57) ಮಾನ್ಯ ತೋಟಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2017 ರಿಂದ 2019ನೇ ಸಾಲಿನ ಬೀದರ್‌ ಜಿಲ್ಲೆಯಲ್ಲಿ ರೈತರಿಗೆ ಟ್ರ್ಯಾಕ್ಟರ್‌ ಖರೀದಿಸಲು ನೀಡಿರುವ ಸಹಾಯಧನವೆಷ್ಟು; 
(ವರ್ಷವಾರು, ತಾಲ್ಲೂಕುವಾರು ಹಾಗೂ ಫಲಾನುಭವಿಗಳ ಸಂಪೂರ್ಣ ವಿವರ ನೀಡುವುದು) 


(ಆ) 2017 ರಿಂದ 2019ನೇ ಸಾಲಿನಲ್ಲಿ ತಾಲ್ಲೂಕುವಾರು ತಾಲ್ಲೂಕಿನಾದ್ಯಾಂತ ಟ್ರ್ಯಾಕ್ಟರ್‌ ಖರೀದಿಗೆ ಸಹಾಯಧನಕ್ಕಾಗಿ 
ಬಂದಿರುವ ಅರ್ಜಿಗಳೆಷ್ಟು; ಹಾಗೂ ಈ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಎಷ್ಟು ರೈತರಿಗೆ ಟ್ರ್ಯಾಕ್ಟರ್‌ ಖರೀದಿಗಾಗಿ ಸಹಾಯಧನ ನೀಡಲಾಗಿದೆ; 
(ವಿವರ ನೀಡುವುದು) 


